ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 1958(2237) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 
ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ: ಶಾಸಕರುಗಳಿಗೆ ನೀಡಿದ ಫಾಸ್ಟ್‌ ಟ್ಯಾಗ್‌ (೯೩st Tag) ಕಾರ್ಯನಿರ್ವಹಿಸದೆ ಇರುವ ಕುರಿತು 
(ಅ) ಟೋಲ್‌ಗೇಟ್‌ಗಳಲ್ಲಿ ಫಾಸ್ಟ್‌ ಟ್ಯಾಗ್‌ (೯೩st 749) ಕಡ್ಡಾಯ ಮಾಡಿದ ನ೦ತರ ಮಾನ್ಯ 
ಶಾಸಕರುಗಳಿಗೆ ನೀಡಿದ ಫಾಸ್ಟ್‌ಟ್ಯಾಗ್‌ ಕಾರ್ಯನಿರ್ಪಹಿಸುತ್ತಿಲ್ಲದ್ದರಿಂದ ಮಾನ್ಯ 


ಶಾಸಕರುಗಳ ವಾಹನಗಳಿಗೆ ಪ್ರವೇಶ ವಿರಾಕರಿಸುತ್ತಿರುವುದು ಮತ್ತು ಇದರಿಂದಾಗಿ 
ಶಾಸಕರುಗಳಿಗೆ ತೊಂದರೆ ಉಂಟಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಅದನ್ನು ಸರಿಪಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಇ) ಈ ಕುರಿತು ಟೋಲ್‌ಗೇಟ್‌ಗಳಿಗೆ ಅಥವಾ ಸಂಬಂಧಪಟ್ಟಿವರಿಗೆ ನಿರ್ದೇಶನ 
ನೀಡಲಾಗಿದೆಯೇ; ನೀಡಿದ್ದಲ್ಲಿ, ಸದರಿ ಆದೇಶದ ಪ್ರತಿ ನೀಡುವುದು; 


(ಈ) ಸರ್ಕಾರಿ ಅಧಿಕಾರಿಗಳಿಗೆ ೯೩5 7೩9 ವಿತರಿಸುವ ಆಲೋಚನೆ ಸರ್ಕಾರದ ಮುಂದಿದೆಯೇ; 
ಯಾವ ದರ್ಜಿಯ ಅಧಿಕಾರಿಗಳಿಗೆ ೯೩st 7a9 ವಿತರಿಸಲಾಗುತ್ತಿದೆ? (ವಿವರ ನೀಡುವುದು) 


